ಕರ್ನಾಟಕ ವಿಧಾನ ಪರಿಷತ್ತು 


| ಚುಕ್ಕೆ ಗುರುತಿಲ್ಲದ ಪಶ್ನೆ ಸಂಖ್ಯೆ : 483 

2. ಸದಸ್ಯರ ಹೆಸರು : ಡಾ॥ ವೈ.ಎ.ನಾರಾಯಣಸ್ವಾಮಿ (ಶಿಕ್ಷಕರು ಕ್ಷೇತ್ರ) 
3. ಉತ್ತರಿಸಬೇಕಾದ ದಿನಾಂಕ : 16.12.2021 

4. ಉತ್ತರಿಸುವ ಸಚಿವರು : ಜಲಸಂಪನ್ಮೂಲ ಸಚಿವರು 


ಜಲಸಂಪನ್ಮೂಲ 

ಇಲಾಖೆಯಲ್ಲಿ “ಎತ್ತಿನಹೊಳೆ 
ಯೋಜನೆ”ಯನ್ನು 
ಅನುಷ್ಠಾನಗೊಳಿಸಲಾಗಿದ್ದು 
ಯಾವಾಗ, ಯೋಜನೆಯ 
ಉದ್ದೇಶಗಳೇನು; 


ಕಾಮಗಾರಿಗಳು 
ಪೂರ್ಣಗೊಂಡಿವೆ; ಹಾಗೂ 
ಎಷ್ಟು ಹಣವನ್ನು ಬಿಡುಗಡೆ 


ಮಾಡಲಾಗಿದೆ (ವಿವರಗಳನ್ನು 


ನೀಡುವುದು) 


ಕುಡಿಯುವ ನೀರಿನ ತೀವ್ರ ಅಭಾವ ಎದುರಿಸುತ್ತಿರುವ ರಾಜ್ಯದ ಬರಪೀಡಿತ 
ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ, 
ತುಮಕೂರು, ಹಾಸನ ಮತ್ತು ಚಿಕ್ಕಮಗಳೂರು ಸೇರಿದಂತೆ 07 ಜಿಲ್ಲೆಗಳಿಗೆ 
15.029 ಟಿ.ಎಂ.ಸಿ ಕುಡಿಯುವ ನೀರನ್ನು ಪೂರೈಸಲು ಹಾಗೂ ಈ ಪೈಕಿ 
ಹಾಸನ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು 
ಗ್ರಾಮಾಂತರ ಸೇರಿದಂತೆ 05 ಜಿಲ್ಲೆಗಳ ಆಯ್ದ ತಾಲ್ಲೂಕುಗಳಲ್ಲಿನ 
527 ಕೆರೆಗಳಿಗೆ 8.967 ಟಿ.ಎಂಸಿ ಪ್ರಮಾಣದ ನೀರನ್ನು ಅವುಗಳ 
ಸಾಮರ್ಥ್ಯದ ಶೇ.50 ರಷ್ಟು ತುಂಬಿಸಿ ಅಂರ್ತಜಲ ಮರುಪೂರಣಗೊಳಿಸಲು 
ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು 
ರೂಪಿಸಲಾಗಿದ್ದು, ಸದರಿ ಯೋಜನೆಯ ರೂ.12912.36ಕೋಟಿ ಮೊತ್ತದ 
ಪರಿಷ್ಣತ ಯೋಜನಾ ವರದಿಗೆ ಸರ್ಕಾರದಿಂದ ದಿನಾಂಕ:17.2.2014 ರಲ್ಲಿ 
ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿರುತ್ತದೆ. 


ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಯನ್ನು 2013-14ನೇ 
ಸಾಲಿನಿಂದ ಹಂತ ಹಂತವಾಗಿ ಕೈಗೆತ್ತಿಕೊಳ್ಳಲಾಗಿದ್ದು, ಕಾಮಗಾರಿಗಳು ವಿವಿಧ 
ಹಂತದ ಪ್ರಗತಿಯಲ್ಲಿರುತ್ತವೆ. 

ಎತ್ತಿನಹೂಳ ಸಮಗ್ರ ಕುಡಿಯುವ ನೀರಿನ 

ಹಂತಗಳಲ್ಲಿ ಕೈಗೆತ್ತಿಕೊಳ್ಳಲಾಗಿದೆ. 


* ಹಂತ-1ರ ಏತ ಕಾಮಗಾರಿಗಳು ಹಾಗೂ ವಿದುತ್‌ ಪೂರೈಕೆ 
ಕಾಮಗಾರಿಗಳು ಬಹುತೇಕ ಪೂರ್ಣಗೊಳ್ಳುವ ಹಂತದಲ್ಲಿವೆ. 


* ಹಂತ-2ರ ಗುರುತ್ತ ಕಾಲುವೆ ಹಾಗೂ ಭೈರಗೊಂಡ್ಲು 
ಜಲಾಶಯದವರೆಗಿನ ಫೀಡರ್‌ ಕಾಲುವೆ ನಿರ್ಮಾಣ ಕಾಮಗಾರಿಗಳು: 
ವಿವಿಧ ಹಂತದಲ್ಲಿ ಪ್ರಗತಿಯಲ್ಲಿರುತ್ತವೆ. 


ಎತ್ತಿನಹೊಳೆ ಸಮಗ್ರ ಕುಡಿಯುವ ನೀರಿನ ಯೋಜನೆಗಾಗಿ ಅಕ್ಟೋಬರ್‌ 
2021 ರ ಅಂತ್ಯದ ವರೆಗೆ ರೂ೨27482 ಕೋಟಿ ಸಂಚಿತ ವೆಚ್ಚ 
ಮಾಡಲಾಗಿದೆ. ಕಾಮಗಾರಿವಾರು ವಿವರಗಳನ್ನು ಪ್ರತ್ವೇಕ ಅನುಬಂಧ ದಲ್ಲಿ 
ಲಗತ್ತಿಸಲಾಗಿದೆ. 

ಕಾಮಗಾರಿಯನ್ನು 


ಇ) 
್ಲಿ | ಫೆಬ್ರವರಿ 2018 ರಲ್ಲಿ ಟೆಂಡರ್‌ ಆಧಾರದ ಮೇಲೆ ಗುತ್ತಿಗೆದಾರರಿಗೆ 


ಪ್ರಾರಂಭವಾಗದಿರಲು 
ಕಾರಣಗಳೇನು; 


ವಹಿಸಲಾಗಿದ್ದು, ಭೂಸ್ಥಾಧೀನ ಪ್ರಕ್ರಿಯೆಯನ್ನು ಕೈಗೊಳ್ಳುವ ಸಂದರ್ಭದಲ್ಲಿ 
ಕೊರಟಗೆರೆ ತಾಲ್ಲೂಕಿನ ರೈತರು ದೊಡ್ಡಬಳ್ಳಾಪುರ ತಾಲ್ಲೂಕಿನ ರೈತರಿಗೆ 
ನೀಡುವ ಪರಿಹಾರ ದರದಂತೆ ಅವರಿಗೂ ಸಹಾ ಏಕರೂಪದರ ನೀಡಲು 
ಒತ್ತಾಯಿಸಿದ್ದರಿಂದ ಕಾಮಗಾರಿಗಳಿಗೆ ಅಡತಡೆ ಉಂಟಾಗಿರುತ್ತದೆ. 
ಈ ಕಾರಣದಿಂದಾಗಿ ಯೋಜನೆಗೆ ಅವಶ್ಯವಿರುವ ಭೂಮಿ 
ಸ್ಪಾಧೀನಪಡಿಸಿಕೊಳ್ಳುವ ಪ್ರಿಯೆ ವಿಳಂಬವಾಗಿರುತ್ತದೆ. 


ಕಾಮಗಾರಿಯನ್ನು 
ಉದ್ದೇಶಿಸಿದೆ; ಹಾಗೂ ಎಷು 
ಅವಧಿಯೊಳಗೆ 
ಪೂರ್ಣಗೊಳಿಸ 
ಎತ್ತಿ; ಹೂಳ 

ಕಾಲಮಿತಿಯೊಳಗೆ 
ಸಂಪೂರ್ಣಗೊಳಿಸಲಾಗುವುದು? 


ಲಾಗುವುದು; 


ರ ~~ ಫ ಯೋಜನಂ೦ ಖು, 

ಮಿ A C4 
ಅನುದಾನದ ಲಭ್ಯತೆಯ ಮೇರೆಗೆ 2023-24ರ ಅಂತ್ಯಕ್ಕೆ 
ಪೂರ್ಣಗೊಳಿಸಲು ಯೋಜಿಸಲಾಗಿದೆ. 


ಸಂಖ್ಯೆ: ಜಸಂಇ 116 ಡಬ್ರ್ಯೂಎಲ್‌ಎ 2021 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 43 ಕ್ಕೆ ಅನುಬಂಧ 


ಇಒಟಿ ಕ್ರೇನ್‌, ಡಿಸಿ ನಂ.3, ಎಂ.ಎಸ್‌ ರೈಸಿಂಗ್‌ ಮೈನ್ಸ್‌, ಎಲ್ಲಾ ರೀತಿಯ 
ಥ್ರಸ್ಟ್‌ ಬ್ಲಾಕ್‌, ಸರ್ಜ್‌ ರಕ್ಸಣಾ ಕಾರ್ಯಗಳು, ಸಿವಿಲ್‌ ಕೆಲಸಗಳ 
ನಿರ್ಮಾಣ 220 ಕೆವಿ/11ಳೆವಿ ವಿದ್ಯುತ್‌ 


A ಮಾರ್ಗವನ್ನು ದಾಟಲು ಸೇತುವೆ 
ಸಕ್ಸಮ ಅಧಿಕಾರಿಗಳಿಂದ ಪರಿಸರ ಅನುಮತಿ ಮತ್ತು ಇತರ ಶಾಸನ 


ನ್ಸ್‌ ' 
ಅನುಮತಿಗಳನ್ನು ಪಡೆಯುವುದು. ಒಟ್ಟು ಮೊತ್ತದ ಟರ್ನ ಕೀ ಆಧಾರದ ಎತ್ತಿನಹೊಳೆ ಯೋಜನೆಯಜಿ 3103-1  |ಅಮೃತಕ ಸಪ್ರಳನ್‌ಸ್ಸ್‌ ಪ್ರೈ ಕಾಮಗಾರಿಯು ಪೂರ್ಣಗೊಳ್ಳುವ ಹಂತದಲ್ಲಿದೆ. 


ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಿದ ನಂತರ 5 ವರ್ಷಗಳ ಅವಧಿಗೆ ಶಿಫಾರಸ್ಬು ಮಾಡಲಾದ ಬಿಡಿ 04-03-2014 
ಭಾಗಗಳು ಮತ್ತು ಪರಿಕರಗಳ ಪೂರೈಕೆ, ಕಾರ್ಯಚರಣೆ ಹಾಗೂ ನಿರ್ವಹಣೆ, -ಪ್ಯಾಕೇಜ್‌-। 


3 f ಸ್ಸ್‌, ಎಲ್ಲಾ ರೀತಿಯ ಕವಾಟಗಳು 
(ವಾಲ್ಸ್‌), ಆಂಕರ್‌ / ಥ್ರಸ್ಕ್‌ ಬ್ಲಾಕ್‌, ಸರ್ಜ್‌ ರಕ್ಟಣಾ ಕಾರ್ಯಗಳು, ಸಿವಿಲ್‌ ಕೆಲಸಗಳ ಸಮೀಕ್ಷೆ 
ತನಿಖೆ, ವಿನ್ಯಾಸ ಮತ್ತು ನಿರ್ಮಾಣ 220 ಳೆವಿ/।1ಕಿವಿ ವಿದ್ಯುತ್‌ ಪ್ರಸ"ರಣಾ ಕೇಂದ್ರಗಳ ನಿರ್ಮಾಣಕ್ಕೆ 
ಅಗತ್ಯವಾದ ಸಿವಿಲ್‌ ಕಾಮಗಾರಿಗಳು, ಸಕ್ಸಮ ಅಧಿಳಾರಿಗಳಿಂದ ಪರಿಸರ ಅನುಮತಿ ಮತ್ತು ಇತರ 
ಶಾಸನಬದ್ಧ ಅನುಮತಿಗಳನ್ನು ಪಡೆಯುವುದು. ಒಟ್ಟು ಮೊತ್ತದ ಟರ್ನ ಕೀ ಅಧಾರದಲ್ಲ ಎತ್ತಿನಹೊಳೆ! 41/2013-14 
ಯೋಜನಯಡಿ ಯಶಸ್ವಿಯಾಗಿ ಕಾರ್ಯಾರಂಭ ಮಾಡಿದ ನಂತರ 5 ವರ್ಷಗಳ ಅವಧಿಗೆ ಶಿಫಾರಸ್ಸು) 0-03-2014 
ಮಾಡಲಾದ ಬಿಡಿ ಭಾಗಗಳು ಮತ್ತು ಪರಿಕರಗಳ ಪೂರೈಕೆ ಕಾರ್ಯಚರಣೆ ಹಾಗೂ ನಿರ್ವಹಣೆ. .. 
ಪ್ಯಾಕೇಜ್‌-2 


ಕಾಮಗಾರಿಯು ಪೂರ್ಣಗೊಳ್ಳುವ ಹಂತದಲ್ಲಿದೆ. 


ಸರ್ವೇ, ಸಮೀಕ್ಷೆ ತನಿಖೆ, ವಿನ್ಯಾಸ ಮತ್ತು ವಿತರಣಾ ತೊಟ್ಟಿ (ಡಿಸಿ-4) ನಿರ್ಮಾಣ, ಇಂಚ್‌ ಘೋರ್‌ 
ಬೇ, ಪಂಪ್‌ ಹೌಸ್‌, ಇಒಟಿ ಕ್ರೇನ್‌, ಎಂ.ಎಸ್‌ ರೈಸಿಂಗ್‌ ಮೈನ್ಸ್‌, ಎಲ್ಲಾ ರೀತಿಯ ಕವಾಟಗಳು 
(ವಾಲ್ಕ್‌), ಆಂಕರ್‌ / ತಸ್ಸ್‌ ಭ್ಲಾಕ್‌ಗಳು, ಸರ್ಜ್‌ ರಕ್ನಣಾ 

ತನಿಖೆ, ವಿನ್ಯಾಸ ಮತ್ತು ನಿರ್ಮಾಣ 220 ಳೆವಿ/11ಕವಿ 


ಅ ಸಿವಿಲ್‌ ಕಾಮಗಾರಿಗಳು, 
'ಗತ್ಯವಾದ ಮೆ! ಮೇಘಾ ಇಂಜಿನಿಯರಿಂಗ್‌ 


1/2013-14 
ಇನ್‌ಪ್ರಾಸ್ಟಕ್ಕರ್‌ ಲಿಮಿಟೆಡ್‌ 1135.03 ಕಾಮಗಾರಿಯು ಪೂರ್ಣಗೊಳ್ಳುವ ಹಂತದಲ್ಲಿದೆ. 


03-03-2014 


je ಮ \ 
ಕ್ರ ಕರಾರು ಒಪ್ಪಂದದ 


$ ಕಾಮಗಾರಿಯ ಹೆಸರು ಗುತ್ತಿಗೆದಾರರ ಹೆಸರು ಗುತ್ತಿಗೆ ಮೊತ್ತ ಪ್ರಸ್ತುತ ಹಂತ \ 


ಾಮಗಾರಿಯ ಹೆಸರು: ಸರ್ವೇ, ಸಮೀಕ್ಸೆ ತನಿಖೆ, ವಿನ್ಯಾಸ ಮತ್ತು ಡೈವರ್ಷನ್‌ ವಿಯರ್‌ -2 ಸಾಪ 
ಅಡ್ಮಲಾಗಿ ಎತ್ತಿನಹೊಳೆ ಬಟ್ರಿಬ್ಯುಟರಿ-।, ವಿಯರ್‌-6 ಅಡ್ಡಲಾಗಿ ಕರೆಹೊಳೆ ಹಳ್ಳ, ವಿಯರ್‌-7 
ಅಡ್ಮಲಾಗಿ ಹೊಂಗಡ ಹಳ್ಳ, ಇಂಟೇಕ್‌ ಘೋರ್‌ ಬೇ, ಜಾಕ್‌ ವೆಲ್‌ ಕಂ ಪಂಪ್‌ ಹೌಸ್‌ 4 ಸ್ಥಳಗಳಲ್ಲಿ 
, ಡಿಗಿ-5, ಇಒಟಿ ಕ್ರೇನ್‌, ಎಂ.ಎಸ್‌ ರೈಸಿಂಗ್‌ ಮೈನ್ಸ್‌, ಎಲ್ಲಾ ರೀತಿಯ ಕವಾಟಿಗಳು, ಆಂಕರ್‌ / 
ತ್ರಸ್ಕ್‌ ಬ್ಲಾಕ್‌ಗಳು, ಸರ್ಜ್‌ ರಕ್ಸಣಾ ಕಾರ್ಯಗಳು, ಸಿವಿಲ್‌ ಕೆಲಸಗಳ ಸಮೀಕ್ಸೆ ತನಿಖೆ, ವಿನ್ಯಾಸ 2/2013-14 ಮೆ/! ಜಿ.ವಿ.ಪಿ.ಆರ್‌ 
4 |ಮತ್ತು ನಿರ್ಮಾಣ 66 ಕೆವಿ/!1ಕವಿ ವಿದ್ಯುತ್‌ ಪ್ರಸ'ರಣಾ ಕೇಂದ್ರಗಳ ನಿರ್ಮಾಣಕ್ಕೆ ಅಗತ್ಯವಾದ ಸಿವಿಲ್‌ ಇಂಜಿನಿಯರ್ಸ್‌ ಲಿಮಿಟೆಡ್‌ 
ಕಾಮಗಾರಿಗಳನ್ನು ಒಳಗೊಂಡಂತೆ ಸೇತುವೆ ಕಾಮಗಾರಿಗಳು, ಸಳ್ಸಮ ಅಧಿಕಾರಿಗಳಿಂದ ಪರಿಸರ 
ಅನುನುತಿ ಮತ್ತು ಇತರ ಶಾಸನದ್ಧ ಅನುಮತಿಗಳನ್ನು ಪಡೆಯುವುದು. ಒಟ್ಟು ಮೊತ್ತದ ಟರ್ನ ಕೀ 
ಆಧಾರದಲ್ಲಿ ಎತ್ತಿನಹೊಳೆ ಯೋಜನಯಡಿ ಯಶ ಸ್ಕಿಯಾಗಿ ಕಾರ್ಯಾರಂಭ ಮಾಡಿದ ನಂತರ 5 
ವರ್ಷಗಳ ಅವಧಿಗೆ ಶಿಫಾರಸ್ಸು ಮಾಡಲಾದ ಭಾಗಗಳು ಮತ್ತು ಪರಿಕರಗಳ ಪೂರೈಕೆ ಕಾರ್ಯಚರಣೆ 
ಹಾಗೂ ನಿರ್ವಹಣೆ.ಪ್ಯಾಕೇಜ್‌-4 
§ ಇವುನಾಕವಾ ಹೆಸರು: ಸರ್ವೇ, ಸಮೇಕ್ಷೇ ತನಿಬೆ, ವಿನ್ಯಾಸ ಮತ್ತು ಡೈವರ್ಷನ್‌ ವಿಯರ್‌'3 ಅಡ್ಡಲಾಗಿ 
ಟ್ರಿಬ್ಯುಟರಿ , ವಿಯರ್‌-4 ಅಡ್ಡಲಾಗಿ ಕಾಡು”ಮನೆ ಹೊಳೆ-!, ವಿಯರ್‌-5 ಅಡ್ಮಲಾಗಿ ಕಾಡುಮನೆ 
ಹೊಳೆ-2 ಇಂಟೇಕ್‌ ಘೋರ್‌ ಬೇ , ಜಾಕ್‌ ವೆಲ್‌ ಕಂ ಪಂಪ್‌ ಹೌಸ್‌ 4 ಸ್ಮಳಗಳಲ್ಲ, ಡಿಸಿ-5, ಇಒಟಿ 
ಕ್ಷೇನ್‌, ಎಂಎಸ್‌ ರೈಸಿಂಗ್‌ ಮೈನ್ಸ್‌, ಎಲ್ಲಾ ರೀತಿಯ ಕವಾಟಗಳು, ಆಂಕರ್‌ / ತ್ರಸ್ಕ್‌ ಬ್ಲಾಕ್‌ಗಳು, 
ಸರ್ಜ್‌ ರಕ್ಸಣ್‌ ಕಾರ್ಯಗಳು, ಸಿವಿಲ್‌ ಕೆಲಸಗಳ ಸಮೀಕ್ಷೆ ತನಿಖೆ, ವಿನ್ಯಾಸ ಮತ್ತು ನಿರ್ಮಾಣ 66 
ಕೆವಿ/6.6ಕೆವಿ ವಿದ್ಯುತ್‌ ಪ್ರಸರಣಾ ಕೇಂದ್ರಗಳ ನಿರ್ಮಾಣಕ್ಕೆ ಅಗತ್ಯವಾದ ಸಿವಿಲ್‌ ಕಾಮಗಾರಿಗಳನ್ನು 
ಒಳಗೊಂಡಂತೆ ಸೇತುವೆ ಕಾಮಗಾರಿಗಳು, ಸಕ್ಸಮ ಅಧಿಕಾರಿಗಳಿಂದ ಪರಿಸರ ಅನುಮತಿ ಮತ್ತು ಇತರ 
5 |ಶಾಸನದ್ಮ ಅನುಮತಿಗಳನ್ನು ಪಡೆಯುವುದು. ಒಟ್ಟು ಮೊತ್ತದ ಟರ್ನ ಕೀ ಆಧಾರದಲ್ಲಿ ಎತ್ತಿನಹೊಳೆ 
ಯೋಜನಯಡಿ ಯಶಸ್ಕಿಯಾಗಿ ಕಾರ್ಯಾರಂಭ ಮಾಡಿದ ನಂತರ 5 ವರ್ಷಗಳ ಅವಧಿಗೆ ಶಿಫಾರಸ್ಸು 
ಮಾಡಲಾದ ಭಾಗಗಳು ಮತ್ತು ಪರಿಕರಗಳ ಪೂರೈಕೆ ಕಾರ್ಯಚರಣೆ ಹಾಗೂ ನಿರ್ವಹಣೆ -ಪ್ಯಾಕೇಜ್‌-5 


ಕಾಮಗಾರಿಯು ಪೂರ್ಣಗೊಳ್ಳುವ ಹಂತದಲ್ಲಿದೆ. 


03-03-2014 


ಮೆ॥ ಐ.ವಿ.ಆರ್‌,ಸಿ,ಎಲ್‌ 
ಲಿಮಿಟೆಡ್‌-ಎಮ್‌.ಇ.ಎಲ್‌ 
ಲಿಮಿಟೆಡ್‌ (ಜೆ.ವಿ) 


5/2013-14 04-03- 


543. 08. 
PHN 43.28 408.91 ಕಾಮಗಾರಿಯು ಪೂರ್ಣಗೊಳ್ಳುವ ಹಂತದಲ್ಲಿದೆ. 


EA EST IS 
ಎತ್ತಿನಹೊಳೆ ಕುಡಿಯುವ ನೇರಿನ ಯೋಜನೆಗೆ 400 ನ್‌7 ೫0 ಕಬಿ 1 66 ಕೆವಿ 1/ವಿದ್ಯುತ್‌ ಸಬ್‌ 
ಸ್ಟೇಷನ್‌ ಕಾಮಗಾರಿ 


05/2017-18 
10.07.2017 


ee 
ಡೆ// ಕೆ.ಇ.ಸಿ ಇಂಟರ್‌ 

ನ್ಯಾಷನಲ್‌ ಲಿಮಿಟೆಡ್‌ 265.93 226.84 ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿರುತ್ತದೆ. 
ಜಾಜ್‌ 


132.62 104.51 ಕಾಮಗಾರಿಯು ಬಹುತೇಕ ಪೂರ್ಣಗೊಂಡಿರುತ್ತದೆ. 


IEEE 


ಎಟ್ಟಿನಹೊಳೆ ನುಕಿಯುವ ನೀರಿನ ಯೋಜನೆಗೆ 220 ಕನ 7 66 ಕವಿ /ವಿದ್ಯಠ್‌ ಸಬ್‌ ಸ್ಟೇಷನ್‌ 
ಕಾಮಗಾರಿ 


] 


ಮೆ/ಗ ಜ.ವಿ.ಪ:ಆರ್‌ 
ಇಂಜಿನಿಯರ್ಸ್‌ ಲಿಮಿಟೆಡ್‌ 


27/2017-18 
06/03/2018 


ಎತ್ತಿನಹೊಳೆ ಯೋಜನೆಯ ಗುರುತ್ಕಾ ಕಾಲುವೆ ಚೈ.0.00 ನಾದ 1ನ 8ಮೀ ಮತ್ತು 29.14 ರಿಂದ 
31.0 ಕಿಮೀ ರವೆರೆಗೆ ಮಣ್ಣು ಅಗೆತ, ಒಡ್ಡು ನಿರ್ಮಾಣ, ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, 


ಕ್‌ 
56/17-18 20.12.17 


ಆರ್‌.ಸಿ.ಸಿ ಟ್ರಫ್‌ ಅಕ್ಕಾಡಕ್ಸ್‌ ನಿರ್ಮಾಣ -ಪ್ಯಾಕೇಜ್‌-1 pi ಮೆ. ಎಸ್‌.ಎನ್‌.ಸಿ 126.50 $5.07 ಕಾಮಗಾರಿ ಪ್ರಗತಿಯಲ್ಲಿದೆ. 
56-1/18-19 Ks ) 
20.12.18 
ಎತ್ತಿನಹೊಳೆ ಯೋಜನೆಯ ಗುರುತ್ಕಾ ಕಾಲುವೆ ಚೈ. ರಿಂದ 1.56 ಕಿಮೀ ಸುರಂಗ ಮಾರ್ಗ ಮತ್ತು 
5.44 ರಿಂದ 6.68 ಅಕ್ಕಾಡಕ್ಸ್‌ ಕಿಮೀ ನಿರ್ಮಾಣ, ಮಣ್ಣು ಅಗೆತ, ಒಡ್ಡು ನಿರ್ಮಾಣ, ಕಾಂಕ್ರೀಟ್‌ 
ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿ.ಸಿ ಟ್ರಿಫ್‌ ಅಕ್ಕಾಡಕ್ಸ್‌ ನಿರ್ಮಾಣ -ಪ್ಯಕೇಜ್‌ -!ಎ- 03/18-19 08.03.19 ಮೆ. ಎಸ್‌.ಎನ್‌.ಸಿ 394.79 174.58 ಕಾಮಗಾರಿ ಪ್ರಗತಿಯಲ್ಲಿದೆ. 


ಮಾನಾ ಾಾಾಾಾಾವನಾನಾನಾಾಾಾನಾಾಾದಾರನನಾ 


ಕಾಮಗಾರಿಯ ಹೆಸರು 


ಎತ್ತಿನಹೊಳೆ ಯೋಜನೆಯ ಗುರುತ್ತಾ ಕಾಲುವೆ ಚೈ.7.00 ರಿಂದ 14.0 ಕಮೀ ರಪಕ ಮಣ್ಣು ಅಗೆತ, 


ಒಡ್ಡು ನಿರ್ಮಾಣ, ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿ.ಸಿ ಟ್ರಫ್‌ ಅಕ್ಸಾಡಕ್ಸ್‌ ನಿರ್ಮಾಣ- 
ಪ್ಯಾಕೇಜ್‌-2 


ಗುರುತ್ವಾ ಕಾಲುವೆ ಚೈ.14.00 ರಿಂದ 24೫ ಕಮೀ ರಷಕಣೆ ಮಣ್ಣು 
ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿ.ಸಿ ಟ್ರಫ್‌ ಅಕ್ಛಾಡಕ್ಸ್‌ 


ಗುರುತ್ವಾ ಕಾಲುವೆ ಚೈ.24.00 ರಿಂದ 55.0 ಕಮೀ ರವರೆಗೆ ಮಣ್ಣು 
ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿಸಿ ಟ್ರಫ್‌ ಅಕ್ಕಾಡಕ್ಸ್‌ 


ಶ್ರ ಚೈ.49.5 ರಿಂದ 50.7 ಕಮೀ ರವಕೆ ಮಣ್ಣು ಅಗೆತ, 
ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿ.ಸಿ ಟ್ರಫ್‌ ಅಕ್ಕಾಡಕ್ಸ್‌ ನಿರ್ಮಾಣ- 


55.00 ರಿಂದ 4.0 8ಮೀ ರಷೆರೆಗೆ ಮಣ್ಣು 
ಅಗೆತ, ಒಡ್ಡು ನಿರ್ಮಾಣ, ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿಸಿ ಟ್ರಫ್‌ ಅಕ್ಕಾಡಕ್ಸ್‌ 
ನಿರ್ಮಾಣ-ಪ್ಯಾಕೇಜ್‌-6 


ಗುರುತ್ಕಾ ಕಾಲುವೆ ಚೈ.4.00 ರಿಂದ 80.0 ಕಮೀ ರವರಗೆ ಮಣ್ಣು 
ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿಸಿ ಟ್ರಫ್‌ ಅಕ್ಕಾಡಕ್ಸ್‌ 


ಅಗೆತ, ಒಡ್ಡು ನಿರ್ಮಾಣ, 
ನಿರ್ಮಾಣ-ಪ್ಯಾಕೇಜ್‌-7 


ಎತ್ತಿನಹೊಳೆ ಯೋಜನೆಯ ಗುರುತ್ತಾ ಕಾಲುವೆ ಚೈ.80.00 ರಿಂದ 89.0 ಕಮೀ ರವಕೆ ಮಣ್ಣು 
ಅಗೆತ, ಒಡ್ಡು ನಿರ್ಮಾಣ, ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿ.ಸಿ ಟ್ರಫ್‌ ಅಕ್ಕಾಡಕ್ಟ್‌ 
ನಿರ್ಮಾಣ-ಪ್ಯಾಕೇಜ್‌-8 


ಎತ್ತಿನಹೊಳೆ ಯೋಜನೆಯ ಗುರುತ್ಕಾ ಕಾಲುವೆ ಚೈ.89.00 ರಂದ 98೫ ರ್ಮ ರಷಕಗೆ ಮಣ್ಣು 
ಅಗೆತ, ಒಡ್ಡು ನಿರ್ಮಾಣ, ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿಸಿ ಟ್ರಫ್‌ ಅಕ್ಕಾಡಕ್ಕ್‌ 


ಗುರುತ್ಯಾ ಕಾಲುವೆ ಚೈ.93.00 ರಿಂದ 100.0 ಕಮೀ ರವರಗೆ ಮಣ್ಣು 
ಕಾಂಕ್ರೀಟ್‌ ಲೈನಿಂಗ್‌ ಜೊತೆಗೆ ಸಿಡಿ, ಆರ್‌.ಸಿ.ಸಿ ಟ್ರಫ್‌ ಅಕ್ಪಾಡಕ್ಸ್‌ 


ನಿರ್ಮಾಣ-ಪ್ಯಾಕೇಜ್‌- 10 


ಎತ್ತಿನಹೊಳೆ ಯೋಜನೆಯಡಿ ಗುರುತ್ಪಾ ಕಾಲುವೆ ಗುರುತ್ವಾ ಕಾಲುವೆ ಕಿ.ಮೀ170.287 ರಂದ 177270 
ಮತ್ತು 182.220 ರಿಂದ 182.500 ರವರೆಗಿನ (ಮಣ್ಣು ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ 
ಬಳಸಿ ಸಿ.ಸಿ ಲೈನಿಂಗ್‌ ಮತ್ತು ಇತರೆ ಕಟ್ಟಡಗಳ ನಿರ್ಮಾಣ) ಹಾಗೂ ಕಿ.ಮೀ 177.270 ರಿಂದ 182.220} 
ವರೆಗೆ ಮೇಲ್ಲಾಲುವೆ ನಿರ್ಮಾಣ ಕಾಮಗಾರಿ-ಪ್ಯಾಕೇಜ್‌-11 


ಎತ್ತಿನಹೊಳೆ ಯೋಜನೆಯಡಿ ಗುರುತ್ವಾ ಕಾಲುವೆ ಗುರುತ್ವಾ ಕಾಲುವೆ ಕಿ.ಮೀ 18250 ನಂದ 182.530 
ಮತ್ತು ಕಿ.ಮೀ 183.210 ರಿಂದ 198.000 (ಮಣ್ಣು ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ 
ಬಳಸಿ ಸಿಸಿ ಲೈನಿಂಗ್‌ ಮತ್ತು ಇತರೆ ಕಟ್ಟಿಡಗಳ ನಿರ್ಮಾಣ) ಹಾಗೂ ಕಿ.ಮೀ 182.530 ರಿಂದ 183.210 
ವರೆಗೆ ಮೇಲ್ಲಾಲುವೆ ನಿರ್ಮಾಣ ಕಾಮಗಾರಿ ಪ್ಯಾಕೇಜ್‌-12 


ಕರಾರು ಒಪ್ಪಂದದ 
ಸಂಖ್ಯೆ 


58/17-18 
02.01.18 


55/17-18 
20.12.17 


57/17-18 
02.01.18 


78/17-18 
22.03.18 


80/17-18 
22.03.18 


75/17-18 
22.03.18 


77/17-18 
22.03.18 


79/17-18 
22.03.18 


76/17-18 
22.03.18 


115/2017-18 
12/03/2018 


116/2017-18 
12/03/2018 


356.44 


ಪ್ರಸ್ತುತ ಹಂತ 


ಕಾಮಗಾರಿ ಪ್ರಗತಿಯಲ್ಲಿದೆ. 


ಕಾಮಗಾರಿ ಪ್ರಗತಿಯಲ್ಲಿದೆ. 


ESSE 


ಕಾಮಗಾರಿ ಪ್ರಗತಿಯಲ್ಲಿದೆ. 


ಮೆ ರೆಡ್ಡಿ ವೀರಣ್ಣ 
ಕನ್ಸ್‌ಟ್ರಿಕ್ಸನ್‌ಸ್ಕ್‌ ಪ್ರೈ. ಲಿ. 


ಮೆ! ಬಿ.ಎಸ್‌.ಆರ್‌ 
ಇಸ್‌ಫ್ರಾಟೆಕ್‌ ಇಂಡಿಯಾ 
ಲಿಮಿಟೆಡ್‌ 


ಮೆ! ಸ್ಟಾರ್‌ ಬಿಲ್ಕರ್‌ & 
ಡೆವಲಪರ್ಸ್‌ 


ಕಾಮಗಾರಿ ಪ್ರಗತಿಯಲ್ಲಿದೆ. 


ಕಾಮಗಾರಿ ಪ್ರಗತಿಯಲ್ಲಿದೆ. 


ಕಾಮಗಾರಿ ಪ್ರಗತಿಯಲ್ಲಿದೆ. 


ಬರಾದ ಅನುದಾನ 


ಗುತ್ತಿಗೆದಾರರ ಹೆಸರು ಗುತ್ತಿಗೆ ಮೊತ್ತ ಅಕ್ಟೋಬರ್‌ -2೦೦1 ಪ್ರಸ್ತುತ ಹಂತ 
ಫಸ ರವರೆಗೆ 


ಕಾಮಗಾರಿಯ ಹೆಸರು 


ವತನ ಮೊನಡರ ಗುರುತ್ಕಾ ಕಾಲಾವೆ 8ಮೀ 158500 ರಂದ 155.620 ರವರೆಗಿನ (ಮಣ್ಣು 
ಅಗೆಕ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಮತ್ತು ಇತರೆ ಕಟ್ಟಡಗಳ 
ನಿರ್ಮಾಣ ಕಾಮಗಾರಿ) ಹಾಗೂ ಕಿ.ಮೀ 199.620 ರಿಂದ 201.880 ವರೆಗೆ ಬೃಶತ್‌ ಮೇಲ್ಲಾಲುವೆ 
ನಿರ್ಮಾಣ ಕಾಮಗಾರಿ -ಪ್ಯಾಕೇಜ್‌-1 


36/2017-18 
19/02/2018 


ಮೇ॥ ಓಶಿಯನ್‌ ಕನ್ಸ್‌ಟ್ರಕ್ಸನ್ಸ್‌ 
ಇಂಡಿಯಾ ಪ್ರೈ. ಲಿಮಿಟೆಡ್‌ 


235.39 221.78 ಕಾಮಗಾರಿ ಪ್ರಗತಿಯಲ್ಲಿದೆ. 


ಎತಿ'ನಹೊಳೆ' ಯೋಜನೆಯಡಿ ಗುರುತ್ಕಾ ಕಾಮನ ಕಮೀ ೫1.880 ರಿಂದ 206.50ವರೆಗೆ ಬೃಹತ್‌ 
ಮೇಲ್ಲಾಲುವೆ ನಿರ್ಮಾಣ ಕಾಮಗಾರಿ. (93.50 ಕ್ಯೂಮೆಕ್ಸ್‌ ನೀರಿನ ಒಳಹರಿವು ಒಳಗೊಂಡಂತೆ)- 
ಪ್ಯಾಕೇಜ್‌ -2 


ತನಾ ಪಾೋಣನಯನ ಗುರುತ್ಕಾ ಕಾಲುವೆ $ರೀ30635 ರಂದ 210090 ವರೆಗೆ ಬೃಹತ್‌ ೪4/2017-18 
.ಶಂಕರ್‌ 44.93 .63 3 
ಮೇಲ್ಮಾಲುವೆ ನಿರ್ಮಾಣ ಕಾಮಗಾರಿ. ಪ್ಯಾಕೇಜ್‌-3 16/02/2018 ಜಿ.ಶಂಕ' 344.9 248.6. ಕಾಮಗಾರಿ ಪ್ರಗತಿಯಲ್ಲಿದೆ. 
|| 


ಮೇ॥ ಶಂಕರ್‌ ನಾರಾಯಣ 
ಕಸ್ಸ್‌ಟ್ರಿಕ್ಸ್‌ನ್ಸ್‌ ಪ್ರೈ. ಲಿಮಿಟೆಡ್‌ 


85/2017-18 
17/02/2018 


429.15 328.72 ಕಾಮಗಾರಿ ಪ್ರ ಗತಿಯಲ್ಲಿದೆ. 


ಎತ ನಹೊಳ ಯೋಜನೆಯಡಿ ಕಿ.ಮೀ 210.090 ಕಂದ 222.0 ರವರೆಗೆ `ಗುರುತ್ಕಾ ಕಾಲುವೆ ನಿರ್ಮಾಣ 


ಮಗಾರಿ (ಮಣ್ಣು ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಮತ್ತು 
Ep bled ° y ye “| 17/2017-18 


24 |ಅಡ್ಗು ಮೋರಿಗಳ ನಿರ್ಮಾಣ ಒಳಗೊಂಡಂತೆ) ಹಾಗೂ ಕಿ.ಮೀ 219.420 ರಿಂದ 221.740 ವರೆಗೆ 12/03/2018 315.21 | 164.14 ಕಾಮಗಾರಿ ಪ್ರಗತಿಯಲ್ಲಿದೆ. 
ಮೇಲ್ಲಾಲುವೆ ನಿರ್ಮಾಣ ಕಾಮಗಾರಿ ಪ್ಯಾಕೇಜ್‌-13 
ಎತ ನಹೊಳ ಯೋಜನೆಯಡಿ ಕಿ.ಮೀ 222.00 ರಿಂದ 240.00 ವಕೆಣೆ ಗುರುತ್ಕಾ ಕಾಲುವೆ ನಿರ್ಮಾಣ 
ಕಾಮಗಾರಿ (ಮಣ್ಣು ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿ.ಸಿ ಲೈನಿಂಗ್‌ ಮತ್ತು 
41/2018-2019 ಮೇ॥ಗ ಶಂಕರ್‌ ಸಾರಾಯಣ 
25 |ಅಡ್ಡ ಮೋರಿಗಳು ಹಾಗೂ ಇತರೆ ಕಟ್ಟಡಗಳನ್ನು ಒಳಗೊಂಡಂತೆ)-ಪಕ್ಕಳೇಜ್‌-14 85.30 } 
ಈ 31/10/2018  |ಕನ್ಸ್‌ಟ್ರಿಕ್ಸ್‌ನ್ಸ್‌ ಪ್ರೈ. ಲಿಮಿಟೆಡ್‌ ಕಾಮಗಾರಿ ಪ್ರಗತಿಯಲ್ಲಿದೆ. 


ಎತ್ತಿನಹೊಳೆ ಯೋಜನೆಯಡಿ ಕಿ.ಮೀ 100.00 ರಿಂದ 113.0 8.ಮೀ ರವರೆಗೆ ಗುರುತ್ತಾ ಕಾಲುವೆ 
ನಿರ್ಮಾಣ ಕಾಮಗಾರಿ (ಮಣ್ಣು ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ 


49/2018-19 
26 |ಲೈನಿಂಗ್‌ ಅಡ್ಡ ಮೋರಿಗಳು ಹಾಗೂ ಮೇಲ್ಸ್‌ಲುವೆ ಒಳಗೊಂಡಂತೆ)-ಪ್ಯಾಕೇಜ್‌-15 4 


08/03/19 


ಕಾಮಗಾರಿ ಪ್ರಗತಿಯಲ್ಲಿದೆ. 


ಎತ್ತಿನಹೊಳೆ "ಯೋಜನೆಯಡಿ ಗುರುತ್ಕಾ ಾಲುವ ಕ.ಮೇ 115.0 ರಿಂದ 120.00 ರವರೆಗೆ (ಮಣ್ಣು 
ಅಗೆತ, ಏರಿ ನಿರ್ಮಾಣ, ಮೆಳ್ಳಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ,ಅಡ್ಡ ಮೋರಿಗಳು ಹಾಗೂ 
27 |.ಮೀ 116.760 ರಿಂದ ಕಿ.ಮೀ 118340 & ಕಿ.ಮೀ 118.830 ರಿಂದ ಕಿ.ಮೀ 120.0 ರವರೆಗಿನ 
ಮೇಲ್ಲಾಲುವೆ ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ*ಪ್ಯಾಕೇಜ್‌-16- 


47/2018-19 
08/03/19 


ಮೇ॥ ಶಂಕರ್‌ ಸಕಿರಾಯಣ 


ಕಾಮ ಯಲ್ಲಿದೆ. 
ಕನ್ಸ್‌ಟ್ರಿಕ್ಸ್‌ನ್ಸ್‌ ಪ್ರೈ. ಲಿಮಿಟೆಡ್‌ ಗಾರಿ ಪ್ರಗತಿಯಲ್ಲಿ, 


ಎತ್ತಿನಹೊಳೆ ಯೋಜನೆಯಡಿ ಗುರುತ್ಕಾ ಕಾಲುವೆ 8ಮೇ 120.0 ರಂದ 127.00 ರವರೆಗೆ (ಮಣ್ಣು 
ಅಗೆತ, ಏರಿ ನಿರ್ಮಾಣ, ಮೆಳ್ಳಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ,ಅಡ್ಮ ಮೋರಿಗಳು ಹಾಗೂ 
ಮೇಲ್ಲಾಲುವೆ ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ-ಪ್ಯಾಕೇಜ್‌-17 


50/2018-19 
08/03/19 


ಜಿ. ಶಂಕರ್‌ 


ಕಾಮಗಾರಿ ಪ್ರಗತಿಯಲ್ಲಿ: ದೆ. 


ಎ5 ನಹೊಳ ಶೋಜನೆಯಡಿ`ಗುರುತ್ಕಾ ಕಾಲುವೆ ಕಿ.ಮೀ 77700 ರಂದ 137.60 ರವರೆಗೆ (ಮಣ್ಣು 
ಅಗೆತ, ಏರಿ ನಿರ್ಮಾಣ, ಮೆಳಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ,ಅಡ್ಮ ಮೋರಿಗಳು ಹಾಗೂ 
29 |$.ಮೀ 134980 ರಿಂದ ಕಿ.ಮೀ 137.620 ರವರೆಗಿ ಮೇಲ್ಮಾಲುವೆ ಒಳಗೊಂಡಂತೆ) ನಿರ್ಮಾಣ 
ಕಾಮಗಾರಿ -ಪ್ಯಾಕೇಜ್‌-18 


ಮೆ।! ಶಂಕರ್‌ ನಾರಾಯಣ 
ಕನ್ಸ್‌ಟ್ರಿಕ್ಸನ್ಸ್‌ ಪ್ರೈ: ಲಿ. 


48/2018-19 


ಕಾಮಗಾರಿ ಪ್ರಗತಿಯಲ್ಲಿದೆ. 
08/03/19 ಗಾರಿ ಪ್ರ ಲ್ಲಿ 


ಯಡಿ ಗುರುತ್ಕಾ ಕಾಲುವೆ ಕಿ.ಮೀ 137.620 ರಂದ 140700 ರವರೆಗೆ (ಮಣ್ಣು 
ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಅಡ್ಡ ಮೋರಿಗಳು ಹಾಗೂ 
ಕ.ಮೀ 137.620 ರಿಂದ ಕಿ.ಮೀ 139.510 ರವರೆಗಿನ ಮೇಲ್ಲಾಲುವೆ ಒಳಗೊಂಡಂತೆ) ನಿರ್ಮಾಣ 
ಕಾಮಗಾರಿ-ಪ್ಯಾಕೇಜ್‌-19 


ಮೆ॥ ಓಶಿಯ”ನ್‌ ಕನ್ಸ್‌ಟ್ರಕ್ನನ್ಸ್‌ 


52/2018-19 
4 ಪ್ರೈ. ಲಿ. 


08/03/19 


ಕಾಮಗಾರಿ ಪ್ರಗತಿಯಲ್ಲಿದೆ. 


ತ್ಕಾ ಕಾಲುವೆ ಕಿ.ಮೀ 14070 ರಂದ 146.000 ರವರೆಗೆ (ಮಣ್ಣು 
ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಅಡ್ಡ ಮೋರಿಗಳು ಹಾಗೂ 
ಕಿಮೀ 140.70 ರಿಂದ ಕಿ.ಮೀ 142.110 ರವರೆಗಿನ ಬೃಹತ್‌ ಮೇಲ್ಲಾಲುವೆ ಒಳಗೊಂಡಂತೆ) 
ನಿರ್ಮಾಣ ಕಾಮಗಾರಿ ಪ್ಯಾಕೇಜ್‌ -20 


51/2018-19 
08/03/19 


ಕಾಮಗಾರಿ ಪ್ರಗತಿಯಲ್ಲಿದೆ, 


ಸ ತ್ವಾ ಕಾಲುವೆ ಕಿ.ಮೀ 146.00 ರಿಂದ 15600 ರವರಗೆ (ಮಣ್ಣು 
ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌ ಅಡ್ಡ ಮೋರಿಗಳು 
ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ-ಪ್ಯಾಕೇಜ್‌-21 


45/2018-19 
08/03/19 


ಕಾಮಗಾರಿ ಪ್ರಗತಿಯಲ್ಲಿದೆ. 


1.203 ರವರೆಗೆ (ಮಣ್ಣು 
ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌,ಅಡ್ಡ ಮೋರಿಗಳು 
ಒಳಗೊಂಡಂತೆ) ಹಾಗೂ ಕಿ.ಮೀ 157.350 ರಿಂದ 157980 ಕಿ.ಮೀ ವರೆಗೆ ಮೇಲ್ಲಾಲುವೆ ನಿರ್ಮಾಣ 
ಕಾಮಗಾರಿ-ಪ್ಯಾಕೇಜ್‌-22 


46/2018-19 
08/03/19 


ಕಾಮಗಾರಿ ಪ್ರಗತಿಯಲ್ಲಿದೆ. 


ಮೆ ಬಿ.ಎಸ್‌.ಆರ್‌ 
ಇನ್‌ಫ್ರಾಟೆಕ್‌ ಇಂಡಿಯಾ 
ಲಿಮಿಟೆಡ್‌ 


ಣ್ಳು 
ಅಗೆತ, ಏರಿ ನಿರ್ಮಾಣ, ಮೆಳ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌,ಅಡ್ಗ ಮೋರಿಗಳು 
ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ-ಪ್ಯಾಕೇಜ್‌-23 


10/2019-20 
20.12.2019 


ಕಾಮಗಾರಿ ಪ್ರಗತಿಯಲ್ಲಿದೆ. 


ಇಬ್ಬ 
ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಗ್‌,ಅಡ್ಡ ಮೋರಿಗಳು 


ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ “ಪ್ಯಾಕೇಜ್‌ -24 


ಮೆ! ಸರಳಾ ಫ್ರಾಜೆಕ್ಸ್‌ 
ವರ್ಕ್ಸ್‌ ಲಿಮಿಟಿಡ್‌ -ವಿ.ಐ.ರೆಟ್ಟಿ 
& ಕಂಪನಿ (ಜೆ.ವಿ) 


12/2019-20 
23.12.2019 


ಕಾಮಗಾರಿ ಪ್ರಗತಿಯಲ್ಲಿದೆ. 


ಎತ್ತಿನಹೊಳೆ ಯೋಜನೆಯಡಿ ಗುರುತ್ವಾ ಕಾಲುವೆಯ 
ಕಾಮಗಾರಿ -ಪ್ಯಾಕೇಜ್‌- 25 


ಕಿ.ಮೀ 249.15 ರಿಂದ 235.೫ ವರಗೆ ನಿರ್ಮಾಣ 


ಮೆ! ಉ.ಆರ್‌.ಕಾರಂತ್‌- 
ಕೆ.ಹಸುಮಂತಪ್ಪ-ಸುಪ್ಪರದಾ 
(ಜೆ.ವಿ) 


13/2019-20 


ರೈತರ ತೀವ್ರ ವಿರೋಧ ಇರುವುದರಿಂದ ಕಾಮಗಾರಿಯನ್ನು 
22.01.2020 


ಪ್ರಾರಂಭಿಸಲಾಗಿರುವುದಿಲ್ಲ 


ಎತ್ತಿನಹೊಳೆ ಯೋಜನೆಯಡಿ ಗುರುತ್ಕಾ ಕಾಲುವೆಯ ಕ.ಮೀ'25500 ರಂದ 258.97 ವರೆಗೆ ಮಣ್ಣು 
ಅಗೆತ, ಏರಿ ನಿರ್ಮಾಣ, ಮೆಕ್ಕಾನಿಕಲ್‌ ಪೇವರ್‌ ಬಳಸಿ ಸಿಸಿ ಲೈನಿಂಣ್‌, ಅಡ್ಡ ಮೊರಿಗಳು 
ಒಳಗೊಂಡಂತೆ) ನಿರ್ಮಾಣ ಕಾಮಗಾರಿ ಪ್ಯಾಕೇಜ್‌-26 


ಮೆ॥ ಸದ್ಗುರು ಇಸ್ಟಾಟೆಕ್‌ 
ಮತ್ತು ಮೇ॥ 
ಪಿ.ದಸರಥರಾಮರೆಡ್ಲಿ (ಜೆ.ವಿ) 


11/2019-20 
23.12.2019 


ಕೈತರ ತೀವ್ರ ವಿರೋಧ ಇರುವುದರಿಂದ ಕಾಮಗಾರಿಯನ್ನು 
ಪ್ರಾರಂಭಿಸಲಾಗಿರುವುದಿಲ್ಲ 


ತುಮಕೂರು ಜಿಲ್ಲೆ, ಕೊರಟಗೆರೆ ತಾಲ್ಲೂಕಿನ ಬೈ 
ಜಲಾಶಯದ ನಿರ್ಮಾಣ ಕಾಮಗಾರಿ. 


ಕೊರಟಗೆರೆ ತಾಲ್ಲೂಕಿನ ರೈತರುಗಳು ದೊಡ್ಡಬಳ್ಳಾಪುರ 
ತಾಲ್ಲೂಕಿನ ಜಮೀನುಗಳಿಗೆ ನೀಡುವ ದರದಂತೆ ಏಕರೂಪ 
ದರ ನಿಗದಿಪಡಿಸಲು ಒತ್ತಾಯಸಿ, ಕಾಮಗಾರಿಗೆ ಅಡೆತಡೆ 
ಉಂಟುಮಾಡಿರುವುದರಿಂದ ಕಾಮಗಾರಿಯನ್ನು 
ಪ್ರಾರಂಭಿಸಲಾಗಿರುವುದಿಲ್ಲ. 


109/2017-18 9 
02-2018 


ಕಾಮಗಾರಿಯ ಹೆಸರು 


ಎತ್ತಿನಹೊಳೆ ಯೋಜನೆಯ ಮಧುಂಗಿರಿ ಗುರುತ್ಪಾ ಫೀಡರ್‌ ಕಾಲುವೆ ೧.0) ಕಿ.ಮೀ ಯಿಂದ 1.710 
ಕಿ.ಮೀ, ನಿರ್ಮಾಣ ಹಾಗೂ ಎಂ.ಎಸ್‌ ಪೈಪುಗಳ ವಿತರಣೆ, ಅಳವಡಿಕೆ, ಪರೀಕ್ಷೆ ಹಾಗೂ 
ಸಿದ್ದಪಡಿಸುವಿಕೆ ಹಾಗೂ ಕಿ.ಮೀ 1.710 ರಿಂದ ಕಿ.ಮೀ 38.00 ವರೆಗೆ ಗುರುತ್ಕ್ಯಾ ಕಾಲುವೆ ನಿರ್ಮಾಣ 
ಕಾನುಗಾರಿ ಒಳಗೊಂಡಂತೆ ಅಡ್ಡ ಮೋರಿ ಕೆಲಸಗಳು ಒಳಗೊಂಡಂತೆ ಮಧುಗಿರಿ ಫೀಡರ್‌ ಕಾಲುವೆ 
ನಿರ್ಮಾಣ ಕಾಮಗಾರಿ ನಿರ್ಮಾಣ ಕಾಮಗಾರಿ (ಪ್ಯಾಕೇಜ್‌- 1) 


39 


ಎತ್ತಿನಹೊಳೆ ಯೋಜನೆಯ ಮಧುಗಿರಿ ಗುರುತ್ಕಾ ಫೀಡರ್‌ ಕಾಲುವೆ ಕ.ಮೀ.38.00 ಯಿಂದ 120.488 


40 ಕಿ.ಮೀವರೆಗೆ ನಿರ್ಮಾಣ ಕಾಮಗಾರಿ (ಪ್ಯಾಕೇಜ್‌- ಪಬ) 


ಎಪ್ತಿನಹೊಳೆ ಯೋಜನೆಯಡಿಯ ಟಿ.ಜಿ.ಹಳ್ಳಿ & ರಾಮನಗರ ಫೀಡರ್‌ ಕಾಲುವೆ (ಉದ್ದ 52.89 ಕಿ.ಮೀ) 
41 |ಹಾಗೂ ಏತ ಘಟಕಗಳು ಒಳಗೊಂಡಂತೆ (ಉದ್ದೆ 12.06.ಕ.ಮೀ) ನಿರ್ಮಾಣ ಕಾಮಗಾರಿ 


ಎತ್ಲಿನಹೊಳೆ ಯೋಜನೆಯ ಗೌರಿಬಿದನೂರು ಫೀಡರ್‌ ಕಾಲುವೆ 0.0 &.ಮೀ ಯಿಂದ 81.6 ಕಿ.ಮೀ 
ವರೆಗೆಎಂ.ಎಸ್‌ ಪೈಪುಗಳ ವಿತರಣೆ, ಅಳವಡಿಳೆ, ಪರೀಕ್ಲೆ ಹಾಗೂ ಸಿದ್ಧಪಡಿಸುವಿಕೆ ಹಾಗೂ ಅಡ್ಡ 
42 ಮೋರಿ ಕೆಲಸಗಳು ಒಳಗೊಂಡಂತೆ ಗೌರಿಬಿದನೂರು ಫೀಡರ್‌ ಕಾಲುವೆ ನಿರ್ಮಾಣ ಕಾಮಗಾರಿ 


ಕರಾರು ಒಪ್ಪಂದದ 


ಮೆ! ಪಿ.ಎಲ್‌.ಆರ್‌- 
ಎನ್‌.ಎ.ಸಿ.ಎಲ್‌ (ಜೆ.ವಿ) 


02/2019-20 
10/07/2019 


05/2019-20 |ಮೆ॥! ಮೇಘಾ ಇಂಜಿನಿಯರಿಂಗ್‌ 
07/09/2019 ಇನ್‌ಪ್ರಾಸ್ಕಕ್ಕರ್‌ ಲಿಮಿಟೆಡ್‌ 


ಮೆ।! ಎಸ್‌.ಎಸ್‌.ಸಿ- 
ಎಮ್‌.ಇ.ಎಲ್‌ (ಜೆ.ವಿ) 


48/2018-19 
08-03-2019 


ಮೆ! ಅಡು ಇನ್‌ಪ್ರಾ - 
ಎಸ್‌.ಎನ್‌.ಸಿ (ಜೆ.ವಿ) 


61/2019-20 
3.10.2019 


__ ಬಟ್ಟು Ee 
ಭೂಸ್ಕಾಧೀಸ, ಆಡಳಿತ ಹಾಗೂ ಇತರೆ ವೆಚ್ಚಗಳು 
ಜತ ಒಟ್ಟು ವೆಚ್ಚ 


ಗುತ್ತಿಗೆ ಮೊತ್ತ 
751.64 
610.30 202.36 
1325.96 
863.48 
16275.7೮5 
1045.45 
9274.82 


ಪ್ರಸ್ತುತ ಹಂತ 


ಕಾಮಗಾರಿ ಪ್ರಗತಿಯಲ್ಲಿದೆ. 


ಕಾಮಗಾರಿ ಪ್ರಗತಿಯಲ್ಲಿದೆ. 


ಕಾಮಗಾರಿ ಪ್ರಗತಿಯಲ್ಲಿದೆ. 
~ [a 


ಕಾಮಗಾರಿ ಪ್ರಗತಿಯಲ್ಲಿದೆ. 


